ಅನುಪಾತ 
ಮತ್ತು 
ಸಮಾನುಪಾತ 


ಅಧ್ಯಾಯದ ಸಂಪೂರ್ಣ ನೋಟ್ಸ್‌ 


Download our App in 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


1. What is the ratio in Rs . 2.80 and 40 
paise ? 

ರೂ. 2.80 ಮತ್ತು 403 4905 ಅನುಪಾತವೇನು? 
a)1:7 b) 1:14 €)2:7 6)7:1 


[bn ~ loop 


Hn 


2. What is the ns of Rs. 3.5 and 80 


paise? 
ರೂ.3.5 ಮತ್ತು 80 ಪೈಸೆಯ ಅನುಪಾತವೇನು? 


a)35:8 b) 5:8 €)7:16  d)7:8 


351 
c (X3 9 


3. Find the ratio of 10 seconds and 1 
minute 


10 ಸೆಕೆಂಡುಗಳು ಮತ್ತು 1 ನಿಮಿಷದ 
ಅನುಪಾತವನ್ನು ಹುಡುಕಿ 


(೩) 1: 360 (b)1: 60 
(10:6 (d)1:6 


los 


Click here to 
Download App - 


Your success is our um 


4. Find the ratio of 75 seconds and 3 
minute. 


75 ಸೆಕೆಂಡುಗಳು ಮತ್ತು 3 ನಿಮಿಷದ 
ಅನುಪಾತವನ್ನು ಹುಡುಕಿ. 


೩5:12 b)5:6 c)15:7 d)12:7 


: 3x6 S 
gsm 


5 


e 12 
5. Rs 88 was divided between Jayanti 


and Pratik in the ratio 5:6. Jayati got .... 
ಜಯಂತಿ ಮತ್ತು ಪ್ರತೀಕ್‌ ನಡುವೆ 88 ರೂ. ಗಳನ್ನು 


5:6 ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ 
ಜಯಂತಿಗೆ ಸಿಗುವ ಮೊತ್ತ? 


(ಡಿ) 52 (B)40 (0)56 (D)48 


6. Rs 440 was divided between A and 
B in the ratio 3:5. B got .. 

A ಮತ್ತ B ನಡುವೆ 440 ರೂ. ಗಳನ್ನು 3:5 
ಅನುಪಾತದಲ್ಲಿ ಹಂಚಲಾಗಿದೆ. ಹಾಗಾದರೆ Bn 
ಸಿಗುವ ಮೊತ್ತ? 2 


(A)285 (B)300 (C)250 (D)275 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


7. The number of rose and sunflower 
plants in a garden is in the ratio of 3: 
5. The number of sunflower plants in 
the park is 25, but how many rose 


plants are there? 
ಒಂದು ಉದ್ಯಾನವನದಲ್ಲಿ ಗುಲಾಬಿ 


ಹೂಗಿಡಗಳು ಮತ್ತು ಸೂರ್ಯಕಾಂತಿ ಗಿಡಗಳ 
ಸಂಖ್ಯೆ 3:50 ಅನುಪಾಶದಲ್ಲಿರುತ್ತದೆ . 

ಉದ್ಯಾ ನವನದಲ್ಲಿರುವ ಸೂರ್ಯಕಾಂತಿ ಗಿಡಗಳ 
ಸಂಖ್ಯೆ" 25 ಆದರೆ ಅಲ್ಲಿನ ಗುಲಾಬಿ ಹೂ ಗಿಡಗಳ 
ಸಂಖ್ಯೆ ಎಷ್ಟು ? 


೩) 14 b) 12 c)15 d)10 
fu r BA 
> * 8 
ps |* 
(s) as 
8. The number of orange and guava 
plants in a garden is in the ratio of 
2:5. The number of orange plants in 


the park is 140. Then how many 


guava plants are there? 
Q. ಒಂದು ಉದ್ಯಾ ನವನದಲ್ಲಿ ಕಿತ್ತಳೆ ಗಿಡಗಳು 


ಮತ್ತು ಪೇರಲ ಗಿಡಗಳ ಸಂಖ್ಯೆ ೫5ರ 
ಅನುಪಾತದಲ್ಲಿರುತ್ತವೆ. ಉದ್ಯಾ ನವನದಲ್ಲಿರುವ 
ಕಿತ್ತಳೆ ಗಿಡಗಳ ಸಂಖ್ಯೆ 140. ಅಲ್ಲಿನ ಪೇರೆಲ 
ಗಿಡಗಳ ಸಂಖ್ಯೆ ಎಷ್ಟು? 


a) 350 b) 150 c) 250 d) 300 


Click here to 
Download App - 


Your success is our goal 


9. In a garden , ratio of the number of 
coconut to that of mango tree is 5 : 6 
respectively . If the total number of 
trees is 121 , then how many coconut 


trees are there in the garden? 
ಒಂದುತೋಟದಲ್ಲಿ ತೆಂಗಿನ ಮರ ಮತ್ತು ಮಾವಿನ 


ಮರಗಳು 5:6 ಅನುಪಾತದಲ್ಲಿ ಇದ್ದು, ಒಟ್ಟು 
ಮರಗಳ ಸಂಖ್ಯೆ 121ಇದ್ದರೆ ತೋಟದಲ್ಲಿ ತೆಂಗಿನ 
ಮರಗಳ ಸಂಖ್ಯೆ ಎಷ್ಟು?" 
(a)50 (b) 45 


5:6 
i" xu 
D i 


10. The central government granted 
certain sum towards flood relief to 
States A, B, and C in the ratio 2:3:4. If 
C gets Rs 400 crores more than A. 


what is the share of B? 
ಕೇಂದ್ರ ಸರ್ಕಾರ 2:3:4 ಅನುಪಾತದಲ್ಲಿ A,B 


ಮತ್ತು. C ರಾಜ್ಯ ಗಳಿಗೆ ಪ ಪ್ರವಾಹ ಪರಿಹಾರಕ್ಕಾ A 
ನಿರ್ದಿಷ್ಟ ಮೊತ್ತವನ್ನು ನೀಡಿತು. C ರಾಜ್ಯಕ್ಕೆ A 
Tot, 8,08 400 ಕೋಟಿ ರೂ. ಹೆಚ್ಚು ಪರಿಹಾರ 
ದೊರತರೆ, B ರಾಜ್ಯಕ್ಕೆ ದೊರೆತ ಪರಿಹಾರ 
ಎಷ್ಟು? 

A)400 ಕೋಟಿ 82200 ಕೋಟಿ 

(0690 ಕೋಟಿ D)300 ಕೋಟಿ 


(€)55 (d)60 


@ t 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


11. The central government granted 
certain sum towards flood relief to 
States A, B, and C in the ratio 5:7:8. If 
C gets Rs 900 crores more than A. 


what is the share of A? 
ಕೇಂದ್ರ ಸರ್ಕಾರ 5:7:8 ಅನುಪಾತದಲ್ಲಿ A,B 


ಮತ್ತು. C ರಾಜ್ಯ ಗಳಿಗೆ ಪ್ರವಾಹ ಪರಿಹಾರಕ್ಕಾ A 
ನಿರ್ದಿಷ್ಟ ಮೊತ್ತವನ್ನು ನೀಡಿತು. C ರಾಜ್ಯ ಕ್ಕೆ A 
ರಾಜ್ಯ à od 900 ಕೋಟಿ ರೂ. ಹೆಚ್ಚು ಪರಿಹಾರ 
ದೊರೆತರೆ. A ರಾಜ್ಯಕ್ಕೆ ದೊರೆತ ಪರಿಹಾರ ಎಷ್ಟು? 
A)1200 ಕೋಟಿ BB) 15000 ಕೋಟಿ 

C)1800 Seece3  D)2000 ಕೋಟಿ 


12. Two numbers are in the ratio 2 : 3. 
If their L.C.M. is 48 , what is the sum 


of the numbers ? 
ಎರಡು ಸಂಖ್ಯೆ ಗಳು2:3ರ ಅನುಪಾತದಲ್ಲಿವೆ . 


ಅವುಗಳ ಲ. 2 ಅ. 48 ಆಗಿದ್ದರೆ , ಸಂಖ್ಯೆ ಗಳ 
ಮೊತ್ತ ಎಷ್ಟು ? 


(a) 64 (b)42 (c)28 (d)40 


IKIE uM > 6 yA X$ Q9 


X? ಗ್ರ 


) tPA 5304 


Click here to 
Download App - 


Your success is our goal 


13. Two numbers are in the ratio 4:7. 
If their L.C.M. is 56, what is the sum 
of the numbers ? 


Q. ಎರಡು ಸಂಖ್ಯೆಗಳು 4:7 ರ ಅನುಪಾತದಲ್ಲಿವೆ. 
ಅವುಗಳ ಲ.ಸಾ. ಅ. 56 ಆಗಿದ್ದರೆ, ಸಂಖ್ಯೆಗಳ 
ಮೊತ್ತ ಎಷ್ಟು? 
a)ll b)18 c)22 6)14 


(| ೩% ಕೆ ALANNA 


(3೩೨11 ೫ಗ ŽA 2೩ 


14. If A and B are in the ratio 4: 5 and 
the difference of their squares is 81, 


what is the value of A? 

A cà B ಅನುಪಾತ 4:5 ನಲ್ಲಿದ್ದರೆ ಮತ್ತು 
ಅವುಗಳ ವರ್ಗಗಳ ವ ್ಯತ್ಯಾಸವು 81 ಆಗಿದ್ದರೆ, A 
ಯ ಮೌಲ್ಯ ಎಷ್ಟು? 

(1) 45 (212 


(3) 36 (4) 15 


f 


ic xA x 1 ರ * 
| Ay 4B 


15. If A and B are in the ratio 5:8 and 
the difference of their squares is 156, 


what is the value of B? 

Q. A ಮತ್ತು B ಅನುಪಾತ 5:8 ನಲ್ಲಿದ್ದರೆ ಮತ್ತು 
ಅವುಗಳ ವರ್ಗಗಳ ವ್ಯ ತಾ ;ಸವು 156 ಆಗಿದ್ದರೆ, B 
ಯ ಮೌಲ್ಯ ಎಷ್ಟು? 
(a)12 m 


(c)10 (d) 16 


@ t 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


16. The number of boys and girls in a 
class is 2: 9 respectively. If 14 more 
boys are added, the ratio of boys and 
girls becomes 8 : 9. How many girls 
are in the classroom? 


ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಮತ್ತು 
ಹುಡುಗಿಯರ ಸಂಖ್ಯೆ ಕ್ರಮವಾಗಿ 2:9 
ಅನುಪಾತದಲ್ಲಿರುತ್ತದೆ. ಇನ್ನೂ 14 ಹುಡುಗರು 
ಸೇರಿಕೊಂಡರೆ, ಹುಡುಗ ಮತ್ತು ಹುಡುಗಿಯರ 
ಅನುಪಾತ 8:9 ಆಗುತ್ತದೆ. ತರಗತಿಯಲ್ಲಿ ಎಷ್ಟು 
ಹುಡುಗಿಯರು ಇದ್ದಾರೆ? . 


a)63 ))16 c)21  d)l4 


X 


= 4 
po ಹಿಕ —— Iu ty 


17. The number of boys and girls in a 
class is 6:13 respectively. If 20 more 
boys are added, the ratio of boys and 
girls becomes 11:13. How many girls 
are in the classroom? 


Q. ಒಂದು ತರಗತಿಯಲ್ಲಿ ಹುಡುಗರ ಸಂಖ್ಯೆ ಮತ್ತು 
ಹುಡುಗಿಯರ ಸಂಖ್ಯೆ ಕ್ರ ಮವಾಗಿ 6:13 
ಅನುಪಾತದಲ್ಲಿರುತ್ತದೆ. ಇನ್ನೂ 20 ಹುಡುಗರು 
ಸೇರಿಕೊಂಡರೆ, ಹುಡುಗ ಮತ್ತು ಹುಡುಗಿಯರ 
ಅನುಪಾತ 11:13 ಆಗುತ್ತದೆ. ತರಗತಿಯಲ್ಲಿ 
ಎಷ್ಟು ಹುಡುಗಿಯರು ಇದ್ದಾರೆ? 

೩)49  b)52 c)54  d)56 


Click here to 
Download App - 


Your success is our goal 


18. The ratio between two number are 
11 : 18. If 4 is added to both numbers, 
then the ratio between them becomes 
13 : 20 what will be original number. 
ಎರಡು ಸಂಖ್ಯೆಗಳ ನಡುವಿನ ಅನುಪಾತವು 11: 
18. ಎರಡೂ ಸಂಖ್ಯೆಗಳಿಗೆ 4 ಅನ್ನು ಸೇರಿಸಿದರೆ, 
ಅವುಗಳ ನಡುವಿನ ಅನುಪಾತವು 13 : 20 
ಆಗುತ್ತದೆ. ಹಾಗಾದರೆ ಮೂಲ ಸಂಖ್ಯೆಗಳು 
ಯಾವುವು? 
(೩) 21, 36 
(€) 26, 21 


(b) 22, 36 
(d) 32, 23 


19. The ratio between two number are 
1:6. If 35 is added to both numbers, 
then the ratio between them becomes 


6:11. what will be original numbers? 
Q. ಎರಡು ಸಂಖ್ಯೆಗಳ ನಡುವಿನ ಅನುಪಾತವು 


1:6. ಎರಡೂ ಸಂಖ್ಯೆಗಳಿಗೆ 35 ಅನ್ನು ಸೇರಿಸಿದರೆ, 
ಅವುಗಳ ನಡುವಿನ ಅನುಪಾತವು 6:11 ಆಗುತ್ತದೆ. 
ಹಾಗಾದರೆ ಮೂಲ ಸಂಖ್ಯೆಗಳು ಯಾವುವು? 
(೩)6,36 (b) 9,54 

(c) 8,48 (d) 7,42 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


20. The ratio of two number are 5:9. If 
6 is added in both numbers then their 
ratio become 2: 3. The original 
number are. 


ಎರಡು ಸಂಖ್ಯೆಗಳ ಅನುಪಾತವು 5: 9.ಎರಡೂ 
ಸಂಖ್ಯೆಗಳಿಗೆ 6 ಅನ್ನು ಸೇರಿಸಿದರೆ ಅವುಗಳ 
ಅನುಪಾತವು 2: 3 ಆಗುತ್ತದೆ. ಆ ಸಂಖ್ಯೆಗಳು 
(೩) 25,45 (0) 10, 18 
(€) 15, 27. (d)5,9 

XL C 


6 X? 49 
00M X2 ig 


4 
21. The ratio of two number are 9: 11. 


If 10 is added in both numbers then 
their ratio become 7:8. The original 
number are. 


ಎರಡು ಸಂಖ್ಯೆಗಳ ಅನುಪಾತವು 9:11. ಎರಡೂ 
ಸಂಖ್ಯೆಗಳಿಗೆ 10 ಅನ್ನು ಸೇರಿಸಿದರೆ ಅವುಗಳ 
ಅನುಪಾತವು 7:8 ಆಗುತ್ತದೆ. ಆ ಸಂಖ್ಯೆಗಳು 
(೩) 24, 27 (b)9, 11 

(c) 18,22 (6) 27, 33 

೨.೬ 


2 


47 xà 

22. The monthly incomes of X and Y 
are in the ratio of 4 : 3 and their 
monthly expenses are in the ratio of 3 

: 2. However , each saves Rs 6,000 per 
month . What is their total monthly 
income ? 


Click here to 
Download App 


=> 


Your success is our goal 


X ಮತ್ತು Y ನ ಮಾಸಿಕ ಆದಾಯಗಳು 4: 3 ರ 
ಅನುಪಾತದಲ್ಲಿರುತ್ತವೆ ಮತ್ತು ಅವರ ಮಾಸಿಕ 
ವೆಚ್ಚಗಳು 3: 2 ರ ಅನುಪಾತದಲ್ಲಿರುತ್ತವೆ. ಆದರೆ , 
ಪ್ರತಿಯೊಬ್ಬರೂ ತಿಂಗಳಿಗೆ 6,000 ರೂ. 
ಉಳಿಸುತ್ತಾರೆ. ಅವರ ಒಟ್ಟು ಮಾಸಿಕ ಆದಾಯ 
ಎಷ್ಟು? 

a ) Rs 28,000 
c ) Rs 84,000 


b ) Rs 42,000 
d ) Rs 56,000 


| 0% (106 


Eg 
s 3 
| W432 AMA (42009) 
2 
23. The monthly incomes of A and B 
are in the ratio of 7 : 5 and their 
monthly expenses are in the ratio of 5 
: 3. However , each saves Rs 8,000 per 
month . What is their total monthly 
income ? 
A ಮತ್ತು BS ಮಾಸಿಕ ಆದಾಯಗಳು7:5ರ 
ಅನುಪಾತದಲ್ಲಿರುತ್ತವೆ ಮತ್ತು ಅವರ ಮಾಸಿಕ 
ವೆಚ್ಚಗಳು 5:3 ರ ಅನುಪಾತದಲ್ಲಿರುತ್ತವೆ. ಆದರೆ, 
ಪ್ರತಿಯೊಬ್ಬರೂ ತಿಂಗಳಿಗೆ 8,000 ರೂ. 
ಉಳಿಸುತ್ತಾರೆ. ಅವರ ಒಟ್ಟು ಮಾಸಿಕ ಆದಾಯ 
ಎಷ್ಟು? 
೩) Rs 40,000 
c) Rs 60,000 


b ) Rs 54,000 
d ) Rs 48,000 


MU evel 


2೪೫ 


Xu o0 0 
otw- 2) E |2 2452 PELLI ——— (ufo 


ಚಿಕ 5:3 


@ t 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


24. If a: bz 7:12 and b:c2 9:8 
Finda:b:c? 

a:b 2 7:12 ಮತ್ತು b:c = 9:8, a:b:c =? 
1)21:36:32 2) 7:21:8 

3) 7:12:8 4) 21:63:32 


25. If a:b = 4:7 and b:c = 2:3. Find 
a:b:c? 

೩:0 24:7 ಮತ್ತು bie = 2:3, a:b:c =? 
a) 8:14:7 b) 8:7:21 

c) 8:12:21 d) 8:14:21 


26. If a:c = 3:4 and b:c = 8:9 then a:b 
is equal to 

೩:೮ = 3:4 ಮತ್ತು bic = 8:9, a:b ಯ ಬೆಲೆ 
ಏನು? 

(೩) 4:9 
(c) 27:32 


(b) 2:3 
(d) 1:2 


9% 36 
- 8:9 


- 9 (9 ų 
72 


Click here to ಣು ON 
Download App 


= CUP WU We VEU 


Your success is our goal 


27. If a:b=4:5 and a:c =3:4, find b:c=? 
a:b = 4:5 ಮತ್ತು arc = 3:4, b:c =? 
೩) 5:4 b)3:5 €)15:16 d)13:14 

ER. EF 


ಇ Ws 8x 


BS 


TAA: 
Ic 


28. If a: b = 3: 5,c: b= 3: 2,c:d=5: 6 

then find a: d =? 

a: b =3: 5,c: b= 3: 2,¢: d= 5:6 

ಆಗಿದ್ದರೆ ೩: 4 ಎ? 

(a) 12: 36 (b) 12: 15 (c) 1:3 (d) 11: 36 
b C A 


30 * ಔಟ 


29. If a: b = 1: 2, c: b = 4: 3, c: d = 6: 7 
then find b: d =? 

a: b=1:2,¢c: b=4:3,c: d=6: 7 
ಆಗಿದ್ದರೆ b: d =? 

(a)3:5 (b)2:7 (c)3:7 (d)9: 14 
ari 
bit Jar ul 


uc 
€: d= E 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


30. If A: 8: C= 2:3:5 and C: D=2:5, 34. 1/2 of A = 2/5 of B = 1/3 of C, then 
what is A: D? A: B: Cis: 

A: B: C22: 3: 5 ಮತ್ತು C: D = 2: 5 ಆಗಿದ್ದರೆ, (a) 4: 6: 5 (b) 6: 4:5 

A:D? (c) 4: 5: 6 (d) 5: 4: 6 


(1) 4: 25 (2)8:21 (3) 6:2 (4) 12:35 L 5 
ATERSE Of ಈ. 


U C |o 


== | 35. 5/6 of A = 1/3 of B = 3/2 of C, then 

31. If A: B: C24:5:3and C: D- 8:5, A: B: Cis: 

what is B: D? (a) 35:15:4 (b) 6: 15:2 

A: B: C = 4: 5: 3 DB C: D = 8: 5 ಆಗಿದ್ದರೆ, (c) 14: 5:35 (d) 18:45:10 

B:D? : 

(1) 5:4 (2)83 (3)9:5 (4)6:7 1:೩: «-( EE le us: 0 
| Ic 


32 06 


x § lg us :10 


D 

Cid © "ou Ti 36. If 4H=21=3), find the ratio of H:I:J. 
- 3 4H = 21 = 31 ಆಗಿದ್ದರೆ, H:1:J O 

32. If x: y: z ಐ 3: 4: 5, then what will ಅನುಪಾತವನ್ನು ಹುಡುಕಿ. 

be the ratio of x /y :y /z :z /x ? A)8:5:7 b)4:5:2 c)2:3:5 d)3:6:4 

(1) 5: 4:3 (2) 30: 40: 27 

(3) 45: 48:100 (4) 20: 15: 12 


© O CX GE uy : 100 
1 & 3$ +O 37. If SH=101=5J, find the ratio of H:1:J. 


33. If x: y: z = 8: 5: 10, then what wil | 8H = 101=5J ಆಗಿದ್ದರೆ, ಗ:|:1ರ 
be the ratio of x /y :y 17 :z /x ? ಅನುಪಾತವನ್ನು ಹುಡುಕಿ. 


(1) 8: 6: 13 (2) 32: 10: 25 A)8:5:4 b)5:4:8 c)3:5:2 d)3:2:5 
(3) 15: 8: 10 (4) 16: 11: 20 
ಈ. ey (1 6; uit 


Q» e» &, a Mida y ಹಮ ಹಾ 


Click here to ಇ (1 (Gacademy ®t 8660070677 
Download App Your INANIS IS our goal , 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


38. If the length of the sides of a 
triangle is 1/2: 1/3: 1/4 and the 
circumference is 104 cm, what is the 
largest side? 

Q. ಒಂದು ತ್ರಿಭುಜದ ಬಾಹುಗಳ ಉದ್ದಗಳ 
ಅನುಪಾತ 12: 1/3 :1/4 ಮತ್ತು ಸುತ್ತಳತೆ 104 
ಸೆಂ.ಮೀ ಇದ್ದರೆ, ಅತಿದೊಡ್ಡ ಬಾಹು ಎಷ್ಟು? 

(3) 12 ಸೆಂ.ಮೀ (0) 48 ಸೆಂ.ಮೀ 

(c) 90 ಸೆಂ.ಮೀ (6) 60 ಸೆಂ.ಮೀ 


9.90 


39. If the length of the sides of a 
triangle is 1/5: 1/7: 1/10 and the 
circumference is 155 cm, what is the 


smallest side? 
Q. wom ತ್ರಿಭುಜದ ಬಾಹುಗಳ ಉದ್ದಗಳ 


ಅನುಪಾತ 1/5: 1/7 :1/10 ಮತ್ತು ಸುತ್ತಳತೆ 
155 ಸೆಂ.ಮೀ ಇದ್ದರೆ, ಅತಿಚಿಕ್ಕ ಬಾಹು ಎಷ್ಟು? 
(a)70 ಸೆಂ.ಮೀ (0) 50 ಸೆಂ.ಮೀ 
(c) 35 ಸೆಂ.ಮೀ — (d) 60 ಸೆಂ.ಮೀ 


COP wos 
T *'1 7. ae el 


Click here to 
Download App - 


Your success is our goal 


40. Rs. 9300 is divided among X, Y 
and Z such that 3 times of X's share is 
equal to 5 times of Y's share which is 
equal to 2 times of Z's share. What is 
the share (in Rs) of Z? 

ರೂ. 9300 ಅನ್ನು X, Y ಮತ್ತು 7 ನಡುವೆ 
ವಿಂಗಡಿಸಲಾಗಿದೆ, ಅಂದರೆ ೫ ನ ಪಾಲಿನ 3 ಪಟ್ಟು 
Y 3 ಪಾಲಿನ 5 ಪಟ್ಟು ಸಮನಾಗಿದ್ದು ಇದು Z ನ" 
ಪಾಲಿನ 2 ಪಟ್ಟಿಗೆ ಸಮಾನವಾಗಿರುತ್ತದೆ. 
ಹಾಗಾದರೆ Z ನ Dow (ರೂ.) ಎಷ್ಟು? 

A) 4000 B) 4500 C)3750 D) 3000 


13259 = 


OG es 
EP 


ಹಟ ಳ್ಳ: >) 


dd EL 
lO: 6 T 1 x30° 
He 


41. 1380 divided between A, B and Cin 
which A gets 5 times of C and 3 times 
of B. The sum obtained by A. 

1380 ಅನ್ನು A, B ಮತ್ತು C ನಡುವೆ 
ವಿಂಗಡಿಸಲಾಗಿದೆ. A o» C ಯ 5 ರಷ್ಟು ಮತ್ತು 
B ಯ 3 ರಷ್ಟು ಪಡೆಯುತ್ತಾನೆ.4 ಪಡೆದ ಮೊತ್ತ? 
(a) 860 (0) 800 (೦) 980 (6) 900 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


42. Rs. The 680s are divided between 
A, B, C. 'A' gets 2/3 of 'B'. 'B' gets 1/4 
of 'C'. Their shares respectively 

ರೂ. 680 ಗಳನ್ನು A, B, C ಇವರುಗಳ 
ನಡುವೆ' B' ನು ಪಡೆಯುವುದರ 2/3 ರಷ್ಟನ್ನು ' 
A'ನು ಪಡೆಯುವಂತೆ 'C ನು ಪಡೆಯುವುದರ 
1/4 ರಷ್ಟನ್ನು ' B' ನು ಪಡೆಯುವಂತೆ ವಿಭಾಗ 
ಮಾಡಲಾಗಿದೆ . ಅವರ ಪಾಲುಗಳು ಕ್ರಮವಾಗಿ 
a) Rs. 75, Rs. 325 , Rs. 280 

b) Rs. 80 ,Rs. 120 , Rs. 480 

c) Rs. 90 , Rs. 210 , Rs. 380 

d) Rs. 100 , Rs. 200 , Rs. 380 


A:G 2,160 

f: 6 Od 
313-5 ಇ I 
je be e ly yo 
90, 120, UFO GTO 


43. Rs. The 800s are divided between 
A, B & C. 'A' gets 1/3 of 'B'. 'B' gets 
1/2 of 'C'. Their shares respectively 
is? 

Q. ರೂ . 800 ಗಳನ್ನು A,B & C ಇವರುಗಳ 
ನಡುವೆ 'B' ನು ಪಡೆಯುವುದರ 1/3 ರಷ್ಟನ್ನು 'A' 
ನು ಪಡೆಯುವಂತೆ 'C ನು ಪಡೆಯುವುದರ 1/2 
ರಷ್ಟನ್ನು 'B' ನು ಪಡೆಯುವಂತೆ ವಿಭಾಗ 
ಮಾಡಲಾಗಿದೆ. ಅವರ ಪಾಲುಗಳು ಕ್ರಮವಾಗಿ? 
a) Rs. 70, Rs. 260, Rs. 450 

b) Rs. 80, Rs. 120, Rs. 960 

c) Rs. 80, Rs. 240, Rs. 480 

d) Rs. 100, Rs. 450, Rs. 250 


Click here to = 4 
Download App 


= ಚಿ "P W/U Wu VEVE 


Your success is our goal 


44. The income in 3 months of a 
person is same as his expenditure in 4 
months. If his annual saving is ₹600. 


What is his monthly income ? 
ವ್ಯಕ್ತಿಯ 3 ತಿಂಗಳಲ್ಲಿನ ಆದಾಯವು 4 ತಿಂಗಳಲ್ಲಿ 


ಅವರ ಖರ್ಚಿನಂತೆಯೇ ಇರುತ್ತದೆ. ಅವನ 
ವಾರ್ಷಿಕ ಉಳಿತಾಯ ₹600 ಆಗಿದ್ದರೆ. ಅವನ 
ಮಾಸಿಕ ಆದಾಯ ಎಷ್ಟು? 

(a) 200 (0) 300 (€) 250 (6) 600 


3X $ed; — (xD 
, : DU 


24o0 


45. The income in 4 months of a 
person is same as his expenditure in 6 
months. If his annual saving is 32000. 


What is his monthly income ? 
ವ್ಯಕ್ತಿಯ 4 ತಿಂಗಳಲ್ಲಿನ ಆದಾಯವು 6 ತಿಂಗಳಲ್ಲಿ 


ಅವರ ಖರ್ಚಿನಂತೆಯೇ ಇರುತ್ತದೆ. ಅವನ 
ವಾರ್ಷಿಕ ಉಳಿತಾಯ ₹2000 ಆಗಿದ್ದರೆ. ಅವನ 
ಮಾಸಿಕ ಆದಾಯ ಎಷ್ಟು? 


(a) 250 (00) 400 (€) 500 (6) 600 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


46. A certain number of men and their 
dogs are travelling by train. The ratio of 
men and dogs is 5:2. The train has total 
54 legs. Find the total number of dogs. 
ನಿರ್ದಿಷ ಸಂಖ್ಯೆ ಯ ಪುರುಷರು ಮತ್ತು ಅವರ 
ನಾಯಿಗಳು ರೈಲಿನಲ್ಲಿ ಪ್ರಯಾಣಿಸುತ್ತೆದ್ದಾರೆ. 
ಪುರುಷರು ಮತ್ತು ನಾಯಿಗಳ ಅನುಪಾತವು 5:2 
ಆಗಿದೆ. ರೈ ಲಿನಲ್ಲಿ ಒಟ್ಟು 54 ಕಾಲುಗಳಿವೆ . ಒಟ್ಟು 
ಬಾಳಗ ಸಂಖ್ಯೆ ಯನ್ನು ಕಂಡುಹಿಡಿಯಿರಿ. 
(೩) 30 (0) 12 (c) 15 (d) 6 

೨೫4 :5wJ 
G3 yp 5 :; 2 


gww 10 : € => 18%/ ua 5u 
x 
wd 206 (ಘಿ 


47. A certain number of men and their 
dogs are travelling by train. The ratio of 
men and dogs is 9:7. The train has total 


92 legs. Find the total number of dogs. 
ನಿರ್ದಿಷ ಸಂಖ್ಯೆ ಯ ಪುರುಷರು ಮತ್ತು ಅವರ 
ನಾಯಿಗಳು ರೈಲಿನಲ್ಲಿ ಪ್ರಯಾಣಿಸುತ್ತೆದ್ದಾರೆ. 


ಪುರುಷರು ಮತ್ತು na ಅನುಪಾತವು 9:7 
ಆಗಿದೆ. ರೈ ಲಿನಲಿ ಒಟು 92 ಕಾಲುಗಳಿವೆ . ಒಟ್ಟು 
ನಾಯಿಗಳ ಸಂಖ್ಯೆ ಯನ್ನು ಕಂಡುಹಿಡಿಯಿರಿ. 


(೩) 28 (b) 21 (c) 14 (d)18 


Click here to 
Download App - 


Your success is our goal 


48. Two numbers are respectively 2096 
and 50?6 more than a third number. 


The ratio of the two numbers is: 
ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ 


ಕ್ರಮವಾಗಿ 20% ಮತ್ತು 50% ಹೆಚ್ಚಾಗಿದೆ. ಎರಡು 
ಸಂಖ್ಯೆಗಳ ಅನುಪಾತ: 

A.2:5 B.3:5 C.4:5 D.6:7 
Sur So Arcus gy 8೬8 S, 


ಗತ್‌ 
(3 


49. Two numbers are respectively 60% 
and 40% more than a third number. 


The ratio of the two numbers is: 
ಎರಡು ಸಂಖ್ಯೆಗಳು ಮೂರನೇ ಸಂಖ್ಯೆಗಿಂತ 


ಕ್ರಮವಾಗಿ 60% ಮತ್ತು 40% ಹೆಚ್ಚಾಗಿದೆ. ಎರಡು 
ಸಂಖ್ಯೆಗಳ ಅನುಪಾತ: 
A.3:4 B.6:5 C.6:4 D.8:7 
leg EET 
d ) + 


50. Three categories of employees get 
wages in the ratio of 2:5:7. If they get 
increments of 2096, 5096 and 7096 
respectively, what will be the new ratio 


of their wages? 
ಮೂರು ವರ್ಗದ ಉದ್ಯೋಗಿಗಳು 2:5:7 


ಅನುಪಾತದಲ್ಲಿ ವೇತನವನ್ನು ಪಡೆಯುತ್ತಾರೆ. 
ಅವರ ವೇತನದಲ್ಲಿ ಕ್ರಮವಾಗಿ 20%,50% ಮತ್ತು 
70% ರಷ್ಟು ಹೆಚ್ಚಳವಾದರೆ, ಅವರ ವೇತನದ 
ಹೊಸ ಅನುಪಾತವನ್ನು ಕಂಡುಹಿಡಿಯಿರಿ? 


A)44:55:100 B)24:75:119 
C)31:71:115 D)21:72:119 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


9 xi2o] : 5X ced. 4 «(361 
ou ಗು. c II 


51. Three categories of employees get 
wages in the ratio of 4:3:6. If they get 
increments of 5096, 3096 and 4096 
respectively, what will be the new ratio 


of their wages? 

ಮೂರು ವರ್ಗದ ಉದ್ಯೊ ೀಗಿಗಳು 4:3:6 
ಅನುಪಾತದಲ್ಲಿ ವೇತನವನ್ನು ಪಡೆಯುತ್ತಾರೆ. 
ಅವರ ವೇತನದಲ್ಲಿ ಕ್ರ ಮವಾಗಿ 50%, 30% ಮತ್ತು 


40% ರಷು ಹೆಚ odd. ಅವರ ವೇತನದ 
ಹೊಸ ಅನುಪಾತವನ್ನು ಕಂಡುಹಿಡಿಯಿರಿ? 


A)20:13:28 8)6: 9:11 
C)24:17:29 D)21:11:19 


4 Xise : BX ted : xiu 
je : BY : 86 


Ju 3 13 = 25 


52. Sum of two numbers is thrice their 


difference. Their ratio is 
ಎರಡು ಸಂಖ್ಯೆ ಗಳ ಮೊತವು ಅವುಗಳ 


-9 


ವ್ಯತ್ಯಾಸದ ಮೂರು ಪ ಪಟ್ಟು. ಅವುಗಳ ಅನುಪಾತ 
(1) 3:2 (2) 2:1 (3) 3:1 (4) 5:3 


ANT > Ans 
4 3 
Soy Par 
"uM -! 
jd : Tz 
K = 


Click here to 
Download App - 


Your success is our goal 


53. Sum of two numbers is five times 
their difference. Their ratio is 

ಎರಡು ಸಂಖ್ಯೆಗಳ ಮೊತ್ತವು ಅವುಗಳ 
ವ್ಯತ್ಯಾಸದ 5 ಪಟ್ಟು. ಅವುಗಳ ಅನುಪಾತ 

(1) 3:1 (2) 5:3 (3) 4:೩ (4) 3:2 


ys ಚೊ 


54. The average of two numbers is 62. 
If 2 is added to the smallest number, 
the ratio between the numbers 
becomes 1: 2. The difference of the 
numbers is 


ಎರಡು ಸಂಖ್ಯೆ ಗಳ ಸರಾಸರಿ 62. ಚಿಕ್ಕ ಸಂಖ್ಯೆ n 
2 ಅನ್ನು ಸೇರಿಶಿದರೆ, ಸಂಖ್ಯೆ ಗಳ ನಡುವಿನ 
ಅನುಪಾತವು 1:2 ಆಗುತ್ತದೆ. ಆ ಸಂಖ್ಯೆ ಗಳ 
ವ್ಯತ್ಯಾಸ? 
(1) 62 (2) 40 


(3) 84 (4) 44 


mS CK UIN 


EU 


55. The average of two numbers is 84. 
If 7 is added to the smallest number, 
the ratio between the numbers 
becomes 2: 3. The difference of the 
numbers is 


@ & 8660070677 
೩. 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


ಎರಡು ಸಂಖ್ಯೆ ಗಳ ಸರಾಸರಿ 84. ಚಿಕ್ಕ ಸಂಖ್ಯೆ ಗೆ 
7 ಅನ್ನು ಸೇರಿಸಿದರೆ, ಸಂಖ್ಯೆಗಳ ನಡುವಿನ 
ಅನುಪಾತವು 2:3 ಆಗುತ್ತದೆ. ಆ ಸಂಖ್ಯೆಗಳ 


(1) 48 (2) 42 
da = ಹ QUX2 Meg 


(3) 44 (4) 40 


ಲ್ವ BS 


56. A box contains Rs. 1 Coins, 50 
paise coins and 2 paise coins are in the 
ratio 7: 6: 4 respectively . If the total 
Amount is Rs 341 what is the total 
number of coins in this can? 


ಹಿಂದು ಡಬ್ಬಿಯಲ್ಲಿ 1 ರೂ. ನಾಣ್ಯ ne 50 
ಸೆ ನಾಣ್ಯ ಗಳು 'ಹಾಗೂ 25ಪೆ ಸನಾಣ್ಯ ಗಳು 
i 6:4 ಪ್ರಮಾಣದಲ್ಲಿವೆ . ಒಟ್ಟು ಜಾರು 341 
ರೂ. edd, ಈ ಡಬ್ಬಿ ಯಲ್ಲಿರುವ ಒಟ್ಟು 
ನಾಣ್ಯ ಗಳ ಸಂಖ್ಯೆ ಎಷ್ಟು ? 
(a) w (b) 437 (€) 517 (d)527 
lov? 
f^ 
$03 ೨ 


ws D 400 


57. A box contains Rs. 1 Coins, 25 
paise coins and 50 paise coins are in 
the ratio 2:3:1 respectively. If the total 
Amount is Rs 325. What is the total 
number of coins in this can? 


Click here to 
Download App - 


Your success is our goal 


ಒಂದು ಡಬ್ಬಿಯಲ್ಲಿ 1 ರೂ. ನಾಣ್ಯಗಳು, 25 ಪೈಸೆ 
ನಾಣ್ಯ ಗಳು ಹಾಗೂ 50ಪೈಸ ನಾಣ್ಯ ಗಳು 2:3:1 
ಪ್ರ ಪ್ರಮಾಣದಲ್ಲಿವೆ. ಒಟ್ಟು ಮೊಬಲಗು 325 ರೂ. 
ಆದರೆ, ಈ ಡಬ್ಬಿ ಯಲ್ಲಿರುವ ಒಟ್ಟು ನಾಣ್ಯ ಗಳ 
ಸಂಖ್ಯೆ ಎಷ್ಟು? 


(೩) 520 "೧2600 (c) 750 (d) 800 


[ba 91 
OA) 2 « X 4 | > 6 
| TEA 50 =) ಬಂ 


—k** _ (fo) 


TE, 200 X99 112500 


58. A bag contains 50 paisa, 20 paisa 
and 10 paisa coins in the ratio 2:3:4 If 
the total amount is Rs. 400, then find 
the number of coins of each kind 
respectively? 

ಒಂದು ಚೀಲದಲ್ಲಿ 2:3:4 ಅನುಪಾತದಲ್ಲಿ 50 
ಪೈಸಾ , 20 ಪೈಸಾ ಮತ್ತು 10 ಪೈಸಾ 

ನಾಣ್ಯ ಗಳಿವೆ. ಒಟ್ಟು ಮೊತ ರೂ 400 ಆಗಿದ್ದರೆ, 
ಚೀಲದಲ್ಲಿರುವ ಪ್ರತಿಯೊಂದು ರೀತಿಯ ನಾಣ್ಯಗಳ 
ಸಂಖ್ಯೆ ಯನ್ನು ಕಂಡುಹಿಡಿಯಿರಿ? 
1)400,600,800 2) 300,700,200 
3)800,400,200 4) 400,500,300 


Sop AQ 
632 2 a d : 
es we P 229 
yu D 2 lo D 260 ye 0000 


Wo ; bv, b 


59. A bag contains 50 paisa, 25 paisa 
and 40 paisa coins in the ratio 3:2:5 If 
the total amount is Rs. 600, then find 
the number of coins of each kind 
respectively? 


@ t 8660070677 
\ 7892879654 


Download our App in | 4 Google Play Store 


For State & Central 
government Exams 


Download our App in 


b Google Play Store 


TO a C Qa CAS A 4j y 


Your success is our goal 


Click Here to 
Download App Now 


^ ಕೋರ್ಸನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಾಗಿ ಸಂಪರ್ಕಿಸಿ ' 


© 8660070677 © 7892879654 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


ಒಂದು ಚೀಲದಲ್ಲಿ 3:2:5 ಅನುಪಾತದಲ್ಲಿ 50 
ಪೈಸಾ, 25 ಪೈಸಾ ಮತ್ತು 40 3 ಪೈಸಾ 

ನಾಣ್ಯಗಳಿವೆ. ಒಟ್ಟು ಮೊತ್ತ ರೂ .600 ಆಗಿದ್ದರೆ, 

ಚೀಲದಲ್ಲಿರುವ ಪ ಪ್ರತಿಯೊಂದು ರೀತಿಯ ನಾಣ್ಯಗಳ 

ಸಂಖ್ಯೆಯನ್ನು ಕಂಡುಹಿಡಿಯಿರಿ? 

1)150, 50,200 2) 300,200,600 

3)600,450,300 4) 450,300,750 


5o «n 
2. 
ara — y YIND Y 
wD Iv: 50 wold lade EP. ಢಾಕಾ 


60. Two vessels of equal volume 
contain milk and water in the ratio 1:3 
and 2:1 . If they are mixed together, 
what is the new ratio? 


ಸಮಾನ ಪರಿಮಾಣದ ಎರಡು ಬಿಂದಿಗೆಗಳಲ್ಲಿ 1: 
3 ಮತ್ತು 2: 1 ಅನುಪಾತದಲ್ಲಿ ಹಾಲು ಮತ್ತು 
ನೀರನ್ನು ಒಳಗೊಂಡಿರುತ್ತವೆ. ಅವುಗಳನ್ನು ಒಟ್ಟಿಗೆ 
ಬೆರೆಸಿದರೆ, ಹೊಸ ಅನುಪಾತ ಏನು? 


A)11:13 B)13:11 C)9:11 D)11:9 

AN : ನೀ 

|x 4 

Y: 
213 Jj 
Yu 

X X 
61. Two vessels of equal volume 
contain milk and water in the ratio 2:5 


and 3:2 . If they are mixed together, 
what is the new ratio? 


Click here to 
Download App - 


f^ IGacad 


Your success is our goal 


ಸಮಾನ ಪರಿಮಾಣದ ಎರಡು ಬಿಂದಿಗೆಗಳಲ್ಲಿ 
2:5 ಮತ್ತು 3:2 ಅನುಪಾತದಲ್ಲಿ ಹಾಲು ಮತ್ತು 
ನೀರನ್ನು ಒಳಗೊಂಡಿರುತ್ತವೆ. ಅವುಗಳನ್ನು ಒಟ್ಟಿಗೆ 
ಬೆರೆಸಿದರೆ, ಹೊಸ ಅನುಪಾತ ಏನು? 


A)13:18 B)33:41 C)29:31 D)31:39 


i & 22 X5 lo .: MS 
1 : Iy 


ನ 


ಸ ಗ ಈ 


62. The ratio of two weights, 27kg and 
108 g, is: 

27 ಕೆಜಿ ಮತ್ತು 108 ಗ್ರಾಂ:ಎರಡು ತೂಕದ 
ಅನುಪಾತ..? 


(a)250:1 (b)300:1 (c)270:1 (d) 240:1 
2] ks lov jm 


100 - WE 5~ 
A X 


doo ; | 


63. If 3/5 of a bottle is filled, what is 
the ratio of the filled part to the 
empty part of the bottle? 

ಬಾಟಲಿಯ 3/5 ತುಂಬಿದ್ದರೆ, ಬಾಟಲಿಯ ತುಂಬಿದ 
ಭಾಗಕ್ಕೆ ಖಾಲಿ ಭಾಗದ ಅನುಪಾತ ಎಷ್ಟು? 


(a)3:5 (b)5:3 (c)3:2 (0) 2:3 


EE ಸ್ಯ 


2 GME 
Ami> ೨೪ Capps 910 
ಳಿ 1612 3%/ ^ * ಥಿ 


900 2 2U« 


@ t 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


64. The number of students in class IX 
and class X is 42 and 45, respectively. 
The ratio of the number of boys to 
girls in classes is IX and X is 9: 5 and 
8: 7, respectively. What is the 
difference between the total number 
of boys and the total number of girls 


in both the classes taken together? 
IX ಮತ್ತು X ತರಗತಿಯ ವಿದ್ಯಾ rriv ಸಂಖ್ಯೆ 


ಕ್ರಮವಾಗಿ 42 ಮತ್ತು 45 ಆಗಿದೆ. IX ಮತ್ತು X 
ತರಗತಿಗಳಲ್ಲಿರುವ ಹುಡುಗರ ಮತ್ತು 
ಹುಡುಗಿಯರ ಸಂಖ್ಯೆ ಯ ಅನುಪಾತವು ಕ್ರಮವಾಗಿ 
9: 5 ಮತ್ತು8: 7 SAG. ಎರಡೂ ತರಗತಿಗಳಲ್ಲಿ 
ಒಟ್ಟು ಹುಡುಗರ ಸಂಖ್ಯೆ ಮತ್ತು ಒಟ್ಟು 
ಹುಡುಗಿಯರ ಸಂಖ್ಯೆ ಗಳ ನಡುವಿನ 
ವ್ಯತ್ಯಾಸವೇನು? 


A)15S B)12 C)17 D)20 


IX UL 5:803 


x Dus Bru 2 


65. The number of students in class IX 
and class X is 65 and 64, respectively. 
The ratio of the number of boys to 
girls in classes is IX and X is 6 : 7 and 
7 : 9, respectively. What is the 
difference between the total number 
of boys and the total number of girls 
in both the classes taken together? 


Click here to 
Download App - 


Your success is our goal 


IX ಮತ್ತು X ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ 
ಕ್ರಮವಾಗಿ 65 ಮತ್ತು 64 ಆಗಿದ. IX ಮತ್ತು X 
ತರಗತಿಗಳಲ್ಲಿರುವ ಹುಡುಗರ ಮತ್ತು 
ಹುಡುಗಿಯರ ಸಂಖ್ಯೆಯ ಅನುಪಾತವು ಕ್ರಮವಾಗಿ 
6 : 7 ಮತ್ತು 7: 9 ಆಗಿದೆ. ಎರಡೂ 
ತರಗತಿಗಳಲ್ಲಿ ಒಟ್ಟು ಹುಡುಗರ ಸಂಖ್ಯೆ ಮತ್ತು 
ಒಟ್ಟು ಹುಡುಗಿಯರ ಸಂಖ್ಯೆಗಳ ನಡುವಿನ 
ವ್ಯತ್ಯಾಸವೇನು? 


A)15 B)12 C)13 D)20 


66. In a class, the ratio of girls and 
boys is 13:12. Find the percentage of 


the girls in the class. 
ಒಂದು ತರಗತಿಯಲ್ಲಿ, ಹುಡುಗಿಯರು ಮತ್ತು 


ಹುಡುಗರ ಅನುಪಾತವು 13:12 ಆಗಿದೆ. 
ತರಗತಿಯಲ್ಲಿರುವ ಹುಡುಗಿಯರ ಶೇಕಡಾವಾರು 
ಪ್ರಮಾಣವನ್ನು ಕಂಡುಹಿಡಿಯಿರಿ. 


(೩)25% (0) 48% (ಲ 13% (d) 52% 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


67. In a class, the ratio of girls and 
boys is 2:3. Find the percentage of the 


girls in the class. 
ಒಂದು ತರಗತಿಯಲ್ಲಿ, ಹುಡುಗಿಯರು ಮತ್ತು 


ಹುಡುಗರ ಅನುಪಾತವು 2:3 ಆಗಿದೆ. 
ತರಗತಿಯಲ್ಲಿರುವ ಹುಡುಗಿಯರ ಶೇಕಡಾವಾರು 
ಪ್ರಮಾಣವನ್ನು ಕಂಡುಹಿಡಿಯಿರಿ. 


(೩)25% (b)40% (Cc) 36% (d)50% 


G 


166 4° 


for 
uod 


68. The ratio of the number of boys to 
the girls in a school is 3: 2. If 20% of 
the boys and 25% of the girls are 
scholarship holders, find the 
percentage of those who are NOT 


scholarship holders. 
ಶಾಲೆಯಲ್ಲಿ ಹುಡುಗರ ಮತ್ತು ಹುಡುಗಿಯರ 


ಸಂಖ್ಯೆಯ" ಅನುಪಾತವು 3: 2 ಆಗಿದೆ. 20% 
ಹುಡುಗರು ಮತ್ತು 25% ಹುಡುಗಿಯರು 
ದ್ಯಾರ್ಥಿವೇತನ ಹೊಂದಿರುವವರಾಗಿದ್ದರೆ, 
ದ್ಯಾರ್ಥಿ ವೇತನ ಹೊಂದಿರುವವರಲ್ಲದವರ 
ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. 


(a)78% (b)87% (c)68% (d) 86% 


4: 
1s]: 


1೫12 200 
gun 2 ೩00 


Click here to 
Download App - 


24 439 = 5 
ಹ b = 


Your success is our goal 


69. If (m + n) : (m - n) = 7:3, then(m + 
n):(m^-n)z? 

(m +n): (m - n) = 7:3, ಆಗ (n? + n?) : 
(m? - n’) ಎ? 
(a) 133:117 
(€) 117: 133 


(b) 117:13 

(d) 17:133 
(574 2) 4 
1274549 

13% : Wt 

70. If (a + b) : (a - b) = 9:4, then(a + 

b?) : (a3 - b?) =? 

(a + b) : (a - b) = 9:4, ಆಗ (a? + b?) : (a? 

-b)=? 

(a) 1331:1171 — (b) 2172:1103 

(c) 1161: 1036 (d) 1171:1033 


cma o (Eee 
" 1¢ et 
ge) C 


202 
. e ar 


m-243.5 rivi) 
$3 7 


: MES 4 


2 
pd 


(1€| : 103€ 


71. If (3x + 2y) : (3x - 2y) = 5:3 then 
find x : y. 

(3x + 2y) : (3x - 2y) = 
ಅನ್ನು ಹುಡುಕಿ. 


(a 4/3 (b) 32/3 (c) 16/3 


5:3 ಆಗಿದ್ದರೆ x: y 


(d) 8/3 


KU 4 2೨ 2.5 
x 
ytry~ 
Qu ors 
2y- | 


5-5 


@ t 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


72. If m + 3y) : (5x - 3y) = 17:8 then 
find x : 

(5x + 3y) : (Sx - 3y) = 17:8 ಆಗಿದ್ದರೆ x : y 
ಅನ್ನು ಹುಡುಕಿ. 


(a 7/5 (b) 5/3 (c) 4/3 (d) 8/5 


SAHIY T JA 5X 4 -12 
2 
2 z g strate 


73. Three friends arranged a party. 
Tanveer paid 2/3 as much as Yusuf 
paid. Yusuf paid 1/2 as much as 
Sachin paid. The fraction of the total 


expenditure by Yusuf was. 
ಮೂವರು ಸ್ನೇಹಿತರು ಪಾರ್ಟಿ ಏರ್ಪಡಿಸಿದ್ದರು. 


ಯೂಸುಫ್‌ ನೀಡಿದ ಹಣದ 2/3 ರಷ್ಟು ಹಣ 
ತನ್ವೀರ್‌ ನೀಡಿದ್ದಾನೆ. ಸಚಿನ್‌ ನೀಡಿದ ಹಣದ 1/2 
ರಷ್ಟು ಯೂಸುಫ್‌ ನೀಡಿದ್ದಾನೆ. ಒಟ್ಟು ವೆಚ್ಚದಲ್ಲಿ 
ಯೂಸುಫ್‌ ಅವರ ವೆಚ್ಚದ ಭಾಗ. 


(೩)7/11 (b)S/11 (c311 (d)2/11 


74. Three friends arranged a party. 
Shamir paid 3/5 as much as Madan 
paid. Madan paid 3/4 as much as 
Maruti paid. The fraction of the total 
expenditure by Madan was. 


Click here to 
Download App - 


(1ರ IGacadem 


Your success is our E 


ಮೂವರು ಸ್ನೇಹಿತರು ಪಾರ್ಟಿ ಏರ್ಪಡಿಸಿದ್ದರು. 
ಮದನ್‌ ನೀಡಿದ ಹಣದ 3/5 ರಷ್ಟು ಹಣ ಶಮೀರ್‌ 
ನೀಡಿದ್ದಾನೆ. ಮಾರುತಿ ನೀಡಿದ ಹಣದ 3/4 ರಷ್ಟು 
ಮದನ್‌. ನೀಡಿದ್ದಾನೆ. ಒಟ್ಟು ವೆಚ್ಚದಲ್ಲಿ ಮದನ್‌ 
ಅವರ ವೆಚ್ಚದ ಭಾಗ. 

(೩)9/20 (b)15/44 (018/41 (611/34 


|. 4 
EET TE 38 Mo. $ Ma 
Mo g or: 0 : 20 Dh, 
-u : BY ys 
90 


Mn = 


75. 64 students of Class 10 took part 
in a mathematics quiz. If the number 
of girls was 16 more than the number 
of boys, then find the ratio of the 
number of boys to the total number of 


students who took part in the quiz. 
ಗಣಿತ ರಸಪ್ರಶ್ನೆಯಲ್ಲಿ 10ನೇ ತರಗತಿಯ 64 


ವಿದಾ ರ್ಥಿಗಳು "ಭಾಗವಹಿಸಿದ್ದರು. ಬಾಲಕಿಯರ 
ಸಂಖ್ಯ ಯು ಹುಡುಗರ ಸಂಖ್ಯೆ ನಿಂತ 16 ಹೆಚ್ಚಿದ್ದರೆ, 
ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಸಂಖ್ಯ ಗೆ 
ಒಟ್ಟು ದಾ ರ್ಥಿಗಳ ಸಂಖ್ಯೆ ಯ ಅನುಪಾತವನ್ನು 
ಕಂಡುಹಿಡಿಯಿರಿ. 


(೩) 4:9 (0) 3:5 (03:8 (d) 5:8 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


76. 90 students of Class 8 took part in 
a mathematics quiz. If the number of 
girls was 18 more than the number of 
boys, then find the ratio of the number 
of boys to the total number of students 


who took part i in the quiz. 
ಗಣಿತ ರಸಪ್ರಶ್ನೆಯಲ್ಲಿ 8ನೇ ತರಗತಿಯ 90 


ವಿದಾ ರ್ಥಿಗಳು "ಭಾಗೆವಹಿಸಿದ್ದರು. ಬಾಲಕಿಯರ 
ಸಂಖ್ಯ ಯು ಹುಡುಗರ ಸಂಖ್ಯೆ ನಿತ 18 ಹೆಚ್ಚಿದ್ದರೆ, 
ರಸ ಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರ ಸಂಖ್ಯ ಗೆ 
ಒಟ್ಟು one ರ್ಥಿಗಳ ಸಂಖ್ಯೆ ಯ ಅನುಪಾತವನ್ನು 
ಕಂಡುಹಿಡಿಯಿರಿ. 


(a) 6:17 (b)2:5 (c) 4:9 


p 
(45: 10 101 , &-l$ 


(263717 A 
yf : 
$ 


(d) 3:5 


77. The product of three numbers is 
324 and the numbers are in ratio 1: 3: 
4. Find the largest number among the 
three numbers. 


ಮೂರು ಸಂಖ್ಯೆಗಳ ಗುಣಲಬ್ಧವು 324 ಮತ್ತು 
ಸಂಖ್ಯೆಗಳು 1: 3: 4 ಅನುಪಾತದಲ್ಲಿರುತ್ತವೆ. 
ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆಯನ್ನು 
ಕಂಡುಹಿಡಿಯಿರಿ." 


(a) 12 (b)9 (c)3 (6)15 


3 -* 


೧, 5 


2* 3.24 


Click here to 
Download App - 


Your success is our goal 


78. The product of three numbers is 
10290. The numbers are in ratio 3:5:2. 
Find the largest number among the 
three numbers. 


ಮೂರು ಸಂಖ್ಯೆಗಳ ಗುಣಲಬ್ಧವು. 10290. 
ಸಂಖ್ಯೆಗಳು 3: 5:2 ಅನುಪಾತದಲ್ಲಿರುತ್ತವೆ. 
ಮೂರು ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯನ್ನು 
ಕಂಡುಹಿಡಿಯಿರಿ. 


(a) 60 (b)35 (c)75 (d)21 


329122 3f KET 10211 
+ 
5 ಟ್ವ (D 
79. x and y are in direct proportion 


and y = 92.5 when x = 37 What will be 


the value of y when x = 16? 
x ಮತ್ತು y ನೇರವಾಗಿ ಸಮಾನುಪಾತದಲ್ಲಿರುತ್ತವೆ 


ಮತ್ತು y = 92.5 ಆಗ x = 37 ಆಗ x = 16 
ಆಗಿರುವಾಗ y ಮೌಲ್ಯ ಏನು? 
(8) 32 (0) 40 (048 (6) 24 


80. x and 7 are in direct proportion 
and y = 104 when x = 26 What will be 


the value of y when x = 12? 
x ಮತ್ತು y ನೇರವಾಗಿ ಸಮಾನುಪಾತದಲ್ಲಿರುತ್ತವೆ 


ಮತ್ತು y = 104 ಆಗ x = 26 ಆಗ x = 12 
ಆಗಿರುವಾಗ y ಮೌಲ್ಯ ಏನು? 
(8) 36 (0) 40 (0) 24 (6) 48 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


81. In a college, if 15% of the boys are 
the same in number as one-third of 
the girls, then find the ratio of the 
number of boys to that of girls in the 


college. 
ಕಾಲೇಜಿನಲ್ಲಿ, 15% ಹುಡುಗರು ಹುಡುಗಿಯರ 


ಸಂಖ್ಯೆಯ ” ಮೂರನೇ ಒಂದು ಭಾಗದಷ್ಟಕ್ಕೆ 
ಸಮವಾಗಿದ್ದರೆ, ಕಾಲೇಜಿನ ಹುಡುಗರ ಮತ್ತು 
ಹುಡುಗಿಯರ ಸಂಖ್ಯೆಯ ಅನುಪಾತವನ್ನು 
ಕಂಡುಹಿಡಿಯಿರಿ. 


(a) 20:9 (b) 20:7 (€) 9:20 (d) 7:20 
L 
3 


Ls 
3 
Pes. 2023 


82. In a college, if 18% of the boys are 
the same in number as two-fifths of 
the girls, then find the ratio of the 
number of boys to that of girls in the 


college. 
ಕಾಲೇಜಿನಲ್ಲಿ, 18% ಹುಡುಗರು ಹುಡುಗಿಯರ 


ಸಂಖ್ಯೆಯ " ಐದನೇ ಎರಡು ಭಾಗದಷ್ಟಕ್ಕೆ 
ಸಮವಾಗಿದ್ದರೆ, ಕಾಲೇಜಿನ ಹುಡುಗರ ಮತ್ತು 
ಹುಡುಗಿಯರ ಸಂಖ್ಯೆಯ ಅನುಪಾತವನ್ನು 
ಕಂಡುಹಿಡಿಯಿರಿ. 


(a) 9:20 (b)5:7 (c) 20:9 (d) 7:5 


Click here to 
Download App - 


(1 1೧೧೧೦೧ 


Your success is our goal 


83. The difference of two numbers is 
equal to 30% of their sum find the 
ratio of the larger number to the 
smaller number. 

ಎರಡು ಸಂಖ್ಯೆಗಳ ವ್ಯತ್ಯಾಸವು ಅವುಗಳ ಮೊತ್ತದ 
30% ಗೆ ಸಮಾನವಾಗಿರುತ್ತದೆ ದೊಡ್ಡ ಸಂಖ್ಯೆ 
ಮತ್ತು ಸಣ್ಣ ಸಂಖ್ಯೆಯ ಅನುಪಾತವನ್ನು 
ಕಂಡುಹಿಡಿಯಿರಿ. 

(a) 15:7 0) 13:7 (c) 2:1 (d) 17:15 


= £3 : MAY 
Das, - [00 fn 


T EE = $0 


[00430 > joo = 3° 
— . 


I : +9 


84. The difference of two numbers is 
equal to 50% of their sum find the 
ratio of the larger number to the 
smaller number. 

ಎರಡು ಸಂಖ್ಯೆಗಳ ವ್ಯತ್ಯಾಸವು ಅವುಗಳ ಮೊತ್ತದ 
50% ಗೆ ಸಮಾನವಾಗಿರುತ್ತದೆ ದೊಡ್ಡ ಸಂಖ್ಯೆ 
ಮತ್ತು ಸಣ್ಣ ಸಂಖ್ಯೆಯ ಅನುಪಾತವನ್ನು 
ಕಂಡುಹಿಡಿಯಿರಿ. 

(a) 3:1 (0) 3:2 (೧ 2:1 (d) 4:3 


Any ೨100 


Ags = 50 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


85. If 23 + b? : a3 - 
a:b=? 

a + b®: ao - 
a:b=? 
(a) 5:4 


b? = 185 : 158 then 


b? = 185 : 158 ಆಗಿದ್ದರೆ 


(b)2:3 (c) 10:2 = (d) 7:3 


atte = uJ t? 


ಡಾ? ಗಳ 
ise (ath?) = us +") 


op ES ್‌ i; 
ರ e NT 


[gi riso lica? = isga? 
43 b? = $*o 


$m 


"A 
d 


86. If a: b=3/2 : 7/3 and b:c = 1/5 : 1/7 


Then find a:b:c? 
a: b=3/2 : 7/3 ಮತ್ತು bie = 1/5 : 1/7 


pe 


ಆಗಿದ್ದರೆ a:b:c ಅನ್ನು ಕಂಡುಹಿಡಿಯಿರಿ? 


(೩) 14:9:10 
e 9:14:10 


(b) 4:5:7 
M 10:9:14 


87. If A/4 = B/5 = C/6 then A:B:C is 
A/4 = B/5 = C/6 ಆಗಿದ್ದರೆ A:B:C ಏನು 
ಆಗಿರುತ್ತದೆ 


(೩)4:5:6 (b)5:6:4 (c)4:6:5 (06) 4:8:9 


Click here to 
Download App - 


| A. AU S/H Wu BU ws 


Your success is our goal 


88. If 1/3 of A = 3/4 of B = 1/6 of C, 
then what is A:B:C? 

A od 1/3 = B ob 3/4 = C ob 1/6 ಆಗಿದ್ದರೆ, 
A:B:C ಎಷ್ಟು? 
(a) 9:18:4 
(c) 9:4:18 


(b) 4:9:18 
(d) 18:9:4 


89. If a/2 = b/3 = c/5 then find the 
value of a+b+c/c 

೩/2 = b5 = 5 ಆಗಿದ್ದರೆ 
ಮೌಲ್ಯವನ್ನು ಕಂಡುಹಿಡಿಯಿರಿ 


(a2 (b)10 (012 


a+b+c/c 


(d) 5 


90. The ratio 1 : 5 can be expressed in 
decimal as: 

ಅನುಪಾತ 1:5 ಅನ್ನು ದಶಮಾಂಶದಲ್ಲಿ ಹೀಗೆ 
ವ್ಯಕ್ತಪಡಿಸಬಹುದು: 
(a) 0.5೨ (0) 0.2 


(c) 0.02 (d) 0.1 


5) to( 0.2 


I 


0 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


91. If 15% of x = 25% of y = 50% of z 


Then find the value of x : y: z 
x R 15% = y R 25% = z R 50% ಆಗಿದ್ದರೆ 


x:y:zನ ಮೌಲ್ಯ ವನ್ನು ಕಂಡುಹಿಡಿಯಿರಿ. 
(a) 3:5:10(b) 10:6:3(c) 10:5:3 (d) 3:2:1 


92. The ratio of marks obtained by a 
student in three subject is 1:2:3. The 
school has decided to 5% grace marks 
for each subject. Find the student's 
new ratio. 


ಒಬ್ಬ we ್ಯರ್ಥಿಯು ಮೂರು ವಿಷಯಗಳಲ್ಲಿ ಪಡೆದ 
ಅಂಕಗಳ A 1:2:3 ಆಗಿದೆ. ಶಾಲೆಯು 
ಪ್ರತಿ ವಿಷಯಕ್ಕೆ 5% ಗ್ರೇಸ್‌ ಅಂಕಗಳನ್ನು 
ನೀಡಲು ನಿರ್ಧರಿಸಿದೆ. ವಿದ್ಯಾರ್ಥಿಯ ಹೊಸ 
ಅನುಪಾತವನ್ನು ಹುಡುಕಿ. 


(a) 1:2:3 (b) 2:3:4 (c) 2:3:1 (d) 3:2:1 


IT 3 xil 


| : 2WM 


೧.೬ 


93. If the ratio of three positive 
number is 3:7:8 and the sum of their 
squares is 7808, Then find the smallest 
number among them. 


Click here to 
Download App - 


(1 IGacad 


Your success is our goal 


ಮೂರು ಧನಾತ್ಮಕ ಸಂಖ್ಯೆಯ ಅನುಪಾತವು 
3:7:8 ಆಗಿದ್ದರೆ ಮತ್ತು ಅವುಗಳ ವರ್ಗಗಳ 
ಮೊತ್ತವು 7808 ಆಗಿದ್ದರೆ, ಅವುಗಳಲ್ಲಿ ಚಿಕ್ಕ 
ಸಂಖ್ಯೆಯನ್ನು ಕಂಡುಹಿಡಿಯಿರಿ. 


(8೩) 24 (0) 27 (c)30 (d)36 


94. In a firm, the ratio of male and 
female officers is in the ratio of 4 : 7. 
If 50 male officers and 100 female 
officers are shifted to another firm, 
then the ratio of male and female 
officers becomes 7 : 12. Find the 
number of male officers before 
shifting in the firm. 

ಒಂದು ಸಂಸ್ಥೆಯಲ್ಲಿ, ಪುರುಷ ಮತ್ತು ಮಹಿಳಾ 
ಅಧಿಕಾರಿಗಳ ಅನುಪಾತವು 4 7 g 
ಅನುಪಾತದಲ್ಲಿರುತ್ತದೆ. 50 ಪುರುಷ 
ಅಧಿಕಾರಿಗಳು ಮತ್ತು 100 ಮಹಿಳಾ 
ಅಧಿಕಾರಿಗಳನ್ನು ಮತ್ತೊಂದು ಸಂಸ್ಥೆಗೆ 
ವರ್ಗಾಯಿಸಿದರೆ, ಪುರುಷ ಮತ್ತು ಮಹಿಳಾ 
ಅಧಿಕಾರಿಗಳ ಅನುಪಾತವು 7 : 12 ಆಗುತ್ತದೆ. 
ಸಂಸ್ಥೆಯಲ್ಲಿ ವರ್ಗಾವಣೆಯಾಗುವ ಮೊದಲು 
ಪುರುಷ ಅಧಿಕಾರಿಗಳ ಸಂಖ್ಯೆಯನ್ನು 
ಕಂಡುಹಿಡಿಯಿರಿ. 

(a) 450 (0) 400 (€) 300 (6) 500 


@ & 8660070677 
೩. 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 


/CHSL/JE/RRB - GroupD/NTPC/ALP/JE/AE/RPF/Agniveer/Bank 


95. 8:4:: 3.2: x and 3:6:: 6: y. What is 
the ratio of x to y? 

8:4:: 3.2: x ಮತ್ತು 3:6: 6: y. x ಮತ್ತು» ನ 
ಅನುಪಾತ ಏನು? 


(a) 3:8 ಉ) 2:15 (€) 4:19 (06) 1:3 


96. Find the ratio between the third 
proportion of 20 and 50 and the 


median proportion of 9 and 16 
20 ಮತ್ತು 50 ರ ಮೂರನೇ ಸಮಾನುಪಾತ 


ಮತ್ತು 9 ಮತ್ತು 16 ರ ಸರಾಸರಿ 
ಸಮಾನುಪಾತದ ನಡುವಿನ ಅನುಪಾತವನ್ನು 
ಕಂಡುಹಿಡಿಯಿರಿ 


(a) 25:2 (b) 12:125 (c) 2:25 (d) 125:12 


Nor 


3 xu ೨೦ (2. 


dos 505: § o: 
DE a 


97. If 6, 18, 39, and x are in 


proportion, then find the value of x. 
6, 18, 39, ಮತ್ತು x ಸಮಾನುಪಾತದಲ್ಲಿದ್ದರೆ, x 


ನ ಮೌಲ್ಯವನ್ನು ಕಂಡುಹಿಡಿಯಿರಿ. 


(೩) 117 (ಗಿ) 112 (€) 139 (06) 115 


a-ak, de 


೨.4% 
& 


Click here to = <A 
Download App 


y WIVES VER 


Your success is our goal 


98. If 49:x:x: 81, and 64: y:: y: 169, 
wherw x and y are both natural 
numbers, then find the value of 2x + 
3y 
49:x:x: 81, ಮತ್ತು 64: y:: y: 169, x ಮತ್ತು 
y ಎರಡೂ ನೈಸರ್ಗಿಕ ಸಂಖ್ಯೆಗಳಾಗಿದ್ದರೆ, 2x + 
3y ಮೌಲ್ಯವನ್ನು ಕಂಡುಹಿಡಿಯಿರಿ 
(a) 348 (0) 438 (c) 126 (6) 312 

ತ 


eue rdi) Ox. +34 


9x65 ¢ 3116 


ine + 312 =[4 39) 


Yrs (6026161 
3 2 6 x(n v2 (X fi 
ur 4x1 q-8x!5 
wh uL 


a 


4^ 1... 


99, If y: 196 :: 
the value of y? 
y: 196 :: 196 : 784 ಆಗಿದ್ದರೆ, y ನ ಮೌಲ್ಯ 
ಎಷ್ಟು? 
(a) 16 


196 : 784, then what is 


(b)49 (c)7 (d)4 


Yak: 190. TE 


_ I xit 
-r 
M 


100. If 144: y :: y: 225, and y > 0 find 
the value of y. 

144: y :: ೫: 225, ಮತ್ತು y > 0 ಆಗಿದ್ದರೆ, y 
ಮೌಲ್ಯವನ್ನು ಕಂಡುಹಿಡಿಯಿರಿ. 

(a) 130 (b) 210 (c) 120 (d) 180 


@ & 8660070677 
\ 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


103. If 25, 35 and P are consecutive 


ratio then, find the value of P. 
25, 35 ಮತ್ತು P ಅನುಕ್ರಮ ಅನುಪಾತವಾಗಿದ್ದರೆ, 


y= qus x2 P3 ಮೌಲ್ಯ ವನ್ನು ಕಂಡುಹಿಡಿಯಿರಿ. 
vs fua NEC (a) 60 (b) 50 (c)75 (d)49 


yo (೩ xis z (89 


101. If 1.6 : 0.6 :: 0.6: x, find the value 135 OF 4 = 

of x. 

1.6 : 0.6 :: 0.6: x ಆಗಿದ್ದರೆ, x ನ ಮೌಲ್ಯವನ್ನು 4 

ಕಂಡುಹಿಡಿಯಿರಿ. 104. Find the value of k in 


(a) 0.98 (b) 0.25 (c) 0.275 (d) 0.225 26/21:24/9::k:14/13 
26/21:24/9::k:14/13 ರಲ್ಲಿ k ಮೌಲ್ಯವನ್ನು 


ಕಂಡುಹಿಡಿಯಿರಿ 
(೩)1/3 (0) 2 (€)1/2 (d) 
p =" = we - 


Ta 


102. If 12, x, 48 are in ratio, then find 
the value of x. 
12, x, 48 ಅನುಪಾತದಲ್ಲಿದ್ದರೆ, x ನ 
ಮೌಲ್ಯವನ್ನು ಕಂಡುಹಿಡಿಯಿರಿ. 105. Are the numbers 30, 40, 45 and 
(೩) 24 (b)21 (036  (d)16 60 in proportion? 
(a) Yes, they are in proportion 
(b) Only 30 and 40 are in proportion 
(c) Only 45 and 40 are not in 
proportion 
(d) No, they are not in proportion 


Click here to = 12 IiGacac 4) @ & 8660070677 
Download App Tr goal LR 7892879654 


Download our App in | 4 Google Play Store 


VAO/PDO/PC/PSI/SDA/FDA/Group C/KAS/SSC - GD/MTS/CGL 
/CHSL/JE/RRB - GroupD/NTPC/ALP/JE/AE/RPF/Agniveer/Bank 


30, 40, 45 ಮತ್ತು 60 ಸಂಖ್ಯೆಗಳು 

ಸಮಾನುಪಾತದಲ್ಲಿವೆಯೇ? 

(a) ಹೌದು, ಅವು ಸಮಾನುಪಾತದಲ್ಲಿರುತ್ತವೆ 

(b) 30 ಮತ್ತು 40 ಮಾತ್ರ Click here to join our 
ಸಮಾನುಪಾತದಲ್ಲಿರುತ್ತವೆ Whatsapp Group 
(c) 45 ಮತ್ತು 40 ಮಾತ್ರ ಸಮಾನುಪಾತದಲ್ಲಿಲ್ಲ 

(d) ಇಲ್ಲ, ಅವು ಸಮಾನುಪಾತದಲ್ಲಿಲ್ಲ SESE Lid 


Click here to join our 
Instagram Account 


Click here to join our 
YouTube channel 
Click Here to Download IshwarGiri ಪಾಠಶಾಲೆ 
IGacademy App Now 


Click here to join our 
Telegram channel 


IshwarGiri 


Click here to = ೧೮ ) (9 ೬ 8660070677 
Download App ಎ IS our goal , 7892879654 


Download our App in | 4 Google Play Store 


ARIN 
Ga 


CARING 


For State & Central 
government Exams 


Download our App in 


b Google Play Store 


TO a C Qa CAS A 4j y 


Your success is our goal 


Click Here to 
Download App Now 


^ ಕೋರ್ಸನ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಾಗಿ ಸಂಪರ್ಕಿಸಿ ' 


© 8660070677 © 7892879654 


ONE YEAR MEMBERSHIP 
MED ವರ್ಷದ [ಭಂ 


[ IGacademy MEMBERSHIP 
SUBSCRIPTION ಮೇಲೆ 30% ರಿಯಾಯಿತಿ ನೀಡಲಾಗಿದೆ TO GET 30% 


^ FS SIS DS — \ 
iu | 716999) - 
ಈಗ ಕೇವಲ ONLY/- 


ಒಂದು ವರ್ಷದ ವರೆಗೆ ಯಾವುದೇ ಕೋರ್ಸಗಳನ್ನು 
ಸಹ ನೋಡಬಹುದು 


VAO/PDO/PC/PSI/SDA/FDA/GROUP C ತ — 
/KAS/SSC-GD/MTS/CGL/CHSL/JE/RRB-GROUP ಜೈನ ಮಾ 
D/NTPC/ALP/JE/AE/RPF/AGNIVEER/BANK ಶಾ 2552070577 


E ಒಂದು ವರ್ಷದ IGacademy Membership #7 


ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಪರೀಕ್ಷೆಗಳಿಗೆ 
- All in One Package 


1. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಪರೀಕ್ಷೆಗಳ 
ಕೋರ್ಸುಗಳನ್ನು ನೋಡಬಹುದು. 

2. ಪ್ರತಿದಿನದ ಸಂಜೆ 4 ಗಂಟೆಯ ಮೆಂಟಲ್‌ ಎಬಿಲಿಟಿ 
ಪ್ರಾಕ್ಟೇಸ್‌ ಕ್ಲಾಸ್‌ ಅನ್ನು 12 ತಿಂಗಳುಗಳ ಕಾಲ 
ನೋಡಬಹುದು. 

3. VAO/PDO/PC/PSI/SDA/FDA/Group 
C/KAS/SSC/RRB/Agniveer/Bank Exams ಎಲ್ಲಾ 
ಕೊರ್ಸುಗಳನ್ನು ನೋಡಬಹುದು. ( All in one Package ) 


© 8660070677 ಜಾ 7892879654 


DIN bt 
CARING 


Please Share this PDF to 
Your Friends and Groups 


Join Our Social Media Accounts 


IGacademyapp 


